ಚುಕ್ಕೆ ಗುರುತಿಲ್ಲ ದ ಪುಕ್ನೆ ಸಂಖ್ಯೆ 
ಮಾನ್ಯ ವಿಧಾನ ಪರಿಷತ್ತಿನ ಸ ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


'ಉತ್ತರಿಸುಪವರು 


ಕರ್ನಾಟಕ ವಿಧಾನ ಪರಿಷತ್ತು 


: 690 " 

: ಶ್ರೀ ಬಿ. ಕೆ. ಹರಿಪ್ರಸಾದ್‌ 

: 25.09.2020 

£ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 


ವಿಕಲಚೇತನರ | ಮತ್ತು ಹರಿಯ 'ನಾಗರಿಕರ ) 
ಸಬಲೀಕರಣ ಇಲಾಖೆ ಸಚಿವರು 


ಉತರ i] 


ಕಸ. ಷ್‌ 
ಅ) | 2018-19ನೇ `ಸಾಠನ 


ಘೋಷಣೆ ಮಾಡಿದಂತೆ ಬೆಂಗಳೂರಿನ 
ಇಂದಿರಾನಗರದಲ್ಲಿರುವ ಸರ್ಕಾರಿ ಕಿವುಡು 
ಮಕ್ಕಳ. ಶಾಲೆಯ. ಕಟ್ಟಡದಲ್ಲಿ ವಿಶೇಷ ಶಿಕ್ಷಕರ 
ಶಿಕ್ಷಣಕ್ಕಾಗಿ ತರಬೇತಿ "ಕೇಂದ್ರವನ್ನು / ವಶೇಷ 
ಬಿ.ಇಡಿ "ಕಾಲೇಜನ್ನು ಸರ್ಕಾರ ಮತ್ತು ಖಾಸ 

ಸಂಸ್ಥೆಗಳ ಪಾಲುದಾರಿಕೆಯಲ್ಲಿ 
ಆರಂಭಿಸಲಾಗುವುದೆಂದು ಘೋಷಿಸಿದ್ದು, 
ಸದರಿ ತರಬೇತಿ ಕೇಂದ್ರ ಆರಂಭಿಸಲಾಗಿದೆಯೇ 
ಹಾಗಿದ್ದಲ್ಲಿ ಯಾವಾಗಿನಿಂದ ಆರಂಭಿಸಲಾಗಿದೆ; 


ಆಯವ್ಯಯದಲ್ಲಿ Tos ಸಾಲಿನೆ ನಹವ್ಯಹಾರಕ್ತ ಘೋಷ 


ಮಾಡಿದಂತೆ ಬೆಂಗಳೂರಿನ ಇಂದಿರಾನಗರದಲ್ಲಿರುವ 
ಸರ್ಕಾರಿ ಕಿವುಡು ಮಕ್ಕಳ ಶಾಲೆಯ ಕಟ್ಟಡದಲ್ಲಿ ವಿಶೇಷ 
ಶಿಕ್ಷಕರ ಶಿಕ್ಷಣಕ್ಕಾಗಿ ತರಬೇತಿ ಕೇಂದ್ರವನ್ನು 1 ವಿಶೇಷ 
ಬಿ.ಇಡಿ ಕಾಲೇಜನ್ನು ಸರ್ಕಾರ ಮತ್ತು ಖಾಸ ಸಗ ಸಂಸ್ಥೆಗಳ 
ಗಿ | ಪಾಲುದಾರಿಕೆಯಲ್ಲಿ ಆರ೦ಭಿಸಲಾಗುವುದೆರಿದು 
ಘೋಷಿಸಿದ್ದು, ಸದರಿ ತರಬೇತಿ ಕೇಂದ್ರ 
ಆರಂಭಿಸ ಸಲಾಗಿರುವುದಿಲ್ಲ. 


ರಾಭಿನವಾದಕ್ಟ್‌ ಯಾವ" ಕಾರಣಕ್ಕಾಗಿ rಪರಗಫಾರ ನನರಹನಗನನ್‌ರನ ಘಾ ಸರ್ಕಾರಿ ಪಪ್‌! 


ಮಕ್ಕಳ ಶಾಲೆಯ ಕಟ್ಟಡದಲ್ಲಿ 100 ಕಿವುಡ ಮಕ್ಕಳಿಗೆ ವಸತಿ 

ಸೌಲಭ್ಯವನ್ನು ಕಲ್ಲಿಸಬೇಕಾಗಿದ್ದು, ಕಟ್ಟಡದ” ಎರಡೂ 
ಅಂತಸ್ತುಗಳಲ್ಲಿ ಶಾಲೆ ಮತ್ತು ವಸತಿ ಸೌಕರ್ಯಕ್ಕೆ ಮಾತ್ರ 
ಸ್ಥಳಾವಕಾಶವಿರುತ್ತದೆ. -.ಆದರೆ ವಿಶೇಷ ಶಿಕ್ಷಕರ 'ಠರಜೇತ | 
ಕೇಂದ್ರವನ್ನು ಪ್ರಾರಂಭಿಸಲು ಸ್ಥಳಾವಕಾಶದ. ಕೊರತೆ 
ಇರುವುದರಿಂದ ಹಂಸಧ್ಭನಿ ಶಾಲೆಯ ಕಟ್ಟಡದಲ್ಲಿ ವಿಶೇಷ 
ಶಿಕ್ಷಕರ ಶಿಕ್ಷಣ ತರಬೇತಿ ಕೇಂದ್ರ ವಿಶೇಷ ಬಿ.ಇಡಿ 
ಕಾಲೇಜನ್ನು.” ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳ 
ಸಹಭಾಗಿತ್ವದಲ್ಲಿ ಪ್ರಾರಂಭಿಸಬಹುದೇ ಅಥವಾ ಒಂದು 
ವೇಳೆ ಸದರಿ ಕಟ್ಟಡದಲ್ಲಿ ಶಿಕ್ಷಕರ ತರಬೇತಿ ಕೇಂದ್ರವನ್ನು 
ನಡೆಸಲು ಸಾಧ್ಯವಾಗದಿದ್ದರೆ, ಧಾಡಿಗೆ ಕಟ್ಟಡದಲ್ಲಿ ಶಿಕ್ಷಕರ 


ತರಬೇತಿ ಕೇಂದ್ರವನ್ನು ನಡೆಸಬಹುದೇ ಎಂಬ ಬಗ್ಗೆ 
ಪರಿಶೀಲಿಸಲಾಗುತ್ತಿದ. _] 


ಸಂಖ್ಯೆ ಮಮಳಿ 222 ಪಿಹೆಚ್‌ಪಿ 2020 


ಆ) 
ಆರಂಭಿಸಿರುವುದಿಲ್ಲ; "ಯಾವಾಗ 
ಆರಂಭಿಸಲಾಗುವುದು? (ಸಂಪೂರ್ಣ 
ಮಾಹಿತಿಯನ್ನು ಒದಗಿಸುವುದು) 
ol J 


(ಮ್‌ p 
1 (ಪಶಿಕ ಬ್ರ ಜೊಲ್ಲೆ) BE 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 


ವಿಕಲಚೇತನರ ಮತ್ತು' ಹರಿಯ ನಾಗರಿಕರ ಸಬಲೀಕರಣ 


ಇಲಾಖೆ ಸಚಿವರು 


